ಳಿ <- 
Ory 
J € 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 04-03-2021 ಪ್ರಶ್ನೆ ಸಂಖ್ಯೆ: 534 (659) 


ಸದಸ್ಯರ ಹೆಸರು ಮತ್ತು ಕೇತ್ರ: ಡಾ: ವೈ. ಎ. ನಾರಾಯಣಸ್ವಾಮಿ(ಶಿಕ್ಷಕರ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ : ಅರಮನೆ ಮೈದಾನದಲ್ಲಿರುವ ಕಲ್ಯಾಣ ಮಂಟಿಪಗಳ ಬಗ್ಗೆ 


(ಅ) ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆಯುತಿರುವ ಕಲ್ಯಾಣ ಮಂದಿರ/ಕನೈನ್ನನ್‌ 
ಸೆಂಟರ್‌ಗಳಲ್ಲಿ ಸಾರ್ವಜನಿಕ ಸಮಾರಂಭ /ಸಮಾವೇಶ ನಡೆಸಲು ಇರುವ ಕಟ್ಟಡಗಳ ಸಂಖ್ಯೆ 
ಎಷ್ಟು; (ವಿವರ ನೀಡುವುದು) 


(ಆ) ಈ ಮೇಲ್ಕಂಡ ಕಟ್ಟಿಡಗಳಿಂದ ಸರ್ಕಾರಕ್ಕೆ ಬರುತ್ತಿರುವ ಆದಾಯ ಎಷ್ಟು; (ಬಾಡಿಗೆ, 
ವಿವಿಧ ರೀತಿಯ ತೆರಿಗೆ ಶುಲ್ಕಗಳ ವಿವರಗಳೊಂದಿಗೆ ಮಾಹಿತಿ ನೀಡುವುದು) 


(ಇ) ಈ ಸಭೆ/ಸಮಾರಂಭಗಳನ್ನು ನಡೆಸಲು ಅನುಮೋದನೆ ನೀಡಲು ಇರುವ 
ಮಾನದಂಡಗಳೇನು; 


(ಈ) ಇಲ್ಲಿ ನಡೆಯುವ ಸಭೆ/ಸಮಾರಂಭಗಳಿಂದ ವಾಹನ ದಟ್ಟಿಣೆಯುಂಟಾಗಿ 
ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆ ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಈ 
ಬಗ್ಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು; 


(ಉ) ಈ ಅರಮನೆ ಮೈದಾನದಲ್ಲಿ ಯಾವುದೇ ಸಮಾರಂಭಗಳಿಗೆ ಅನುಮತಿ ನೀಡದಿರಲು 
ಸರ್ಕಾರ ಕ್ರಮ ತೆಗೆದುಕೊಳ್ಳುವುದೇ? 


